ಕರ್ನಾಟಕ ಏಧಾನ ಪಲಷತ್ತು 


* 1. ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 1045 
K 2. ಸದಸ್ಯರ ಹೆಸರು : ಶ್ರೀ ಗೋವಿಂದರಾಜು 
3. ಉತ್ತರಿಸುವ ದಿನಾಂಕ : 21.09.2021 
4. ಉತ್ತರಿಸುವ ಸಚಿವರು : ಸಹಕಾರ ಸಚಿವರು' 

ಕ್ರಸಂ ಪಶ್ನೆ r ಉತ್ತರ 

; ಅ) | ಕೋಲಾರೆ ನೆಗರದಲ್ಲಿರುವ `` ಎ.ಪಿ.ಎಂ.ಸಿ. /ಕೋಲಾರೆ``ನಗರದಲ್ಲಿರುವಎ.ಪ.ಎಂ.ಸಿ.ಮಾರುಕಟ್ಟಿಯ 
ಮಾರುಕಟ್ಟೆಯ ವಿಸ್ಟೀರ್ಣವೆಷ್ಟು? ವಿಸೀರ್ಣ 18 ಎಕರೆ 31 ಗುಂಟೆ. 

ಆ) ಈ ಎ.ಪಿ.ಎಂ.ಸಿ. ಮಾರಾಷ್ಷಯಾ ತೆಂಬಾT7 ಬಂದಿಡೆ. 

"| ಚೆಕ್ಕದಾಗಿರುವುದು ಸರ್ಕಾರದ ಗಮನಕ್ಕೆ | ಈ ಮಾರುಕಟ್ಟೆಗೆ ಟೊಮೊಟೊ ಪ್ರಮುಖ ಅವಕವಾಗಿದ್ದು, 
ಬಂದಿದೆಯೇ? ಜೂನ್‌ನಿಂದ ಡಿಸೆಂಬರ್‌ ವರೆಗಿನ ಸುಗ್ಗಿ ಸಮಯದಲ್ಲಿ 
40000 ಕ್ಷಿಂಟಾಲ್‌ಗೂ ಹೆಚ್ಚು ಮಾರುಕಟ್ಟಿಗೆ ಬರುತ್ತದೆ. 
ನೂರಾರು ಬಿಕ್‌ಗಳ ಓಡಾಟ; ರೈತರು, ಪೇಟೆ ಕಾರ್ಯಕರ್ತರು 
ಮತ್ತು ಹೆಮಾಲರು ಹೀಗೆ 3000 ಜನ ಈ ಮಾರುಕಟ್ಟೆಯಲ್ಲಿ 
ವ್ಯವಹರಿಸುವುದರಿಂದ ಲೋಡಿಂಗ್‌, ಗೇಡಿಂಗ್‌ ಹಾಗೂ 

K ಪ್ಯಾಕಿಂಗ್‌ಗೆ ಸ್ಥಳಾವಕಾಶ ಸಾಲದೆ ಸಮಸ್ಯೆ ಉಂಟಾಗುತ್ತಿದೆ. 

ಇ) ಹಾಗಿದ್ದಲ್ಲಿ ಈ ಎ.ಪಿ.ಎಂ.ಸಿ. ಹೌದು - 

| ಮಾರುಕಟ್ಟೆಯನ್ನು ವಿಸ್ತರಿಸಲು ಅರಣ್ಯ |ಜಿಲ್ಲಾಧಿಕಾರಿ, ಕೋಲಾರ ಜಿಲ್ಲೆ, ಇವರು ದಿ:30-07-2021ರಲ್ಲಿ 

| ಇಲಾಖೆಯ ಭೂಮಿಯ ಬದಲಾಗಿ ಅರಣ್ಯ ಇಲಾಖೆಗೆ ಸೇರಿದ ಕೋಲಾರ ತಾಲ್ಲೂಕು, ವಕ್ಕಲೇರಿ 

| |ಕಂದಾಯ ಇಲಾಖೆಯ ಎರಡುಪಟ್ಟು ಹೋಬಳಿ ಕಪರಸಿದ್ದನಹಳ್ಳಿ ಗ್ರಾಮದ ಸರ್ವೆ ನಂ.08ರಲ್ಲಿ 17 | 

: | ಭೂಮಿಯನ್ನು ಮಂಜೂರು : ಮಾಡಲು /ಎಕರೆ 10 ಗುಂಟೆ ಮತ್ತು ಮಡೇರಹಳ್ಳಿ ಗ್ರಾಮದ ಸರ್ವೆ 
ಜಿಲ್ಲಾಡಳಿತವು ಸರ್ಕಾರಕ್ಕೆ ಮನವಿ |ನಂ.35ರಲ್ಲಿ 12 ಎಕರೆ 30 ಗುಂಟೆ ಒಟ್ಟು 30 ಎಕರೆ 
ಸಲ್ಲಿಸಿರುವುದು ನಿಜವೇ? ' ಜಮೀನನ್ನು ಕೃಷಿ ಮಾರುಕಟ್ಟೆ ಸಮಿತಿಗೆ ವರ್ಗಾಯಿಸಿ ಇದರ 

ಈ) [ಹಾಗಿದ್ದಲ್ಲಿ ಜಿಲ್ಲಾಡಳಿತವು ಸಲ್ಲಿಸಿರುವ [ಬದಲಾಗಿ ಕೋಲಾರ ತಾಲ್ಲೂಕು, ಹೋಳೂರು ಹೋಬಳಿ, |. 
ಮನವಿಯು ಪ್ರಸ್ತುತ" ಯಾವ |ನಾಯಕರಹಳ್ಳಿ ಗ್ರಾಮದ ಸರ್ವೆ: ನಂ.192ರಲ್ಲಿ 18-03 ಹೆಕ್ಟೇರ್‌: 
ಹಂತದಲ್ಲಿದೆ? ಜಮೀನನ್ನು ಅರಣ್ಯ ಇಲಾಖಿಗೆ ವರ್ಗಾಯಿಸಲು 

ಜಿಲ್ಲಾಧಿಕಾರಿಗಳಿಗೆ ಅಧಿಕಾರವಿಲ್ಲದಿರುವುದರಿಂದ ಪ್ರಸ್ತಾಪಿತ 
ಬದಲಿ ಜಮೀನನ್ನು ಅರಣ್ಯ ಇಲಾಖೆಗೆ ವರ್ಗಾಯಿಸಲು 
ಮಂಜೂರಾತಿ ಹಾಗೂ ಅನುಮೋದನೆ ಕೋರಿ ಕೆಂದಾಯ 
ಇಲಾಖೆಗೆ ಪ್ರಸ್ತಾವನೆಯನ್ನು . ಸಲ್ಲಿಸಿದ್ದು, ಪ್ರಸ್ತಾವನೆ 
ಪರಿಶೀಲನೆಯಲ್ಲಿರುತ್ತದೆ. 

ಉ) [ಹಾಗಿದ್ದಲ್ಲಿ ಸದರ `'ಮಾರುಕಟ್ಟಯ [ಅರ್ಯ ಇಲಾಖೆಯ ` ಜಮೀನನ್ನು ಕಂದಾಯ ಇರಾಪೆಯ 
ಪ್ರಾಂಗಣಕ್ಕೆ ಭೂಮಿಯನ್ನು ಮಂಜೂರು |ಡಿ-ನೋಟಿಪ್ಯೈ ಮಾಡಿ ಪ್ರಸ್ತಾಪಿತ ಯೋಜನೆಗಾಗಿ 
ಮಾಡಲು ಸರ್ಕಾರವು ಕಮ | ವರ್ಗಾಯಿಸಿದ ನಂತರ ಕ್ರಮವಹಿಸಲಾಗುವುದು. 

| ಕೈಗೊಳ್ಳುವುದೇ? - 
| ಊ) | ಹಾಗಿದ್ದಲ್ಲಿ ಹೊಸೆ |ಪೆಸ್ತಾಪಿತ ಮಂಜೂರಾತಿಗಾಗಿ ಕೋರಿರುವ'`ಆರಣ್ಯ ಇಲಾಖೆಗೆ 
| |ಎ.ಪಿ.ಎಂ.ಸಿ.ಮಾರುಕಟ್ಟೆಯ ' ನಿರ್ಮಾಣಕ್ಕೆ | ಸೇರಿರುವ ಕೋಲಾರ . ತಾಲ್ಲೂಕು, ವಕ್ಕಲೇರಿ ಹೋಬಳಿ, 
| | ಯಾವಾಗ ಭೂಮಿ ಮಂಜೂರು |ಕಪರಸಿದನಹಳ್ಳಿ ಗ್ರಾಮದ ಸ..ನಂ.8ರಲ್ಲಿ 17-10 ಎಕರೆ ಹಾಗೂ 
| ಮಾಡಲಾಗುವುದು? (ವಿವರಗಳನ್ನು ಮಡೇರಹಳ್ಳಿ: ಗ್ರಾಮದ ಸ.ನಂ.35ರಲ್ಲಿ 12-30 ಎಕರೆಯಂತೆ 
: | ನೀಡುವುದು) ಒಟ್ಟು-30-00 ಎಕರೆ ಜಮೀನನ್ನು ಕಂದಾಯ ಇಲಾಖೆಯು 
. ಡಿ-ನೋಟಿಪ್ಯೈ ಮಾಡಿ ಪ್ರಸ್ತಾಪಿತ ಯೋಜನೆಗಾಗಿ 
i ವರ್ಗಾಯಿಸಿದ ನಂತರ ಕ್ರಮವಹಿಸಲಾಗುವುದು. ' 


ಸಿಒ 252 ಎಂಆರ್‌ಇ 2021 


ಮನಿ. al MN 
ದಾಟ ಸೋಮಶೇಖರ್‌) 
ಸಹಕಾರ ಸಚಿವರು 


